ಕರ್ನಾಟಕ ವಿಧಾನಸಭೆ 


ಹದಿನಾಲ್ಡನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾ೦ಕ 31ನೇ ಜುಲೈ, 2೦13 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1 ವಿತ್ತೀಯ ಕಾರ್ಯಕಲಾಪಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು ಭಾರತದ ಸಂವಿಧಾನದ 
ಅನುಚ್ಛೇದ 2೦5(1) (ಬ)ರಂತೆ ಅನುದಾನಕ್ಕಿ೦ತ ಹೆಚ್ಚುವರಿ ವೆಚ್ಚವಾಗಿರುವ ಮೊತ್ತವನ್ನು 
ಸಕ್ರಮಗೊಳಸುವುದಕ್ಕೆ ಸಂಬಂಧಿಸಿದಂತೆ ಬೇಡಿಕೆಗಳನ್ನು ಮಂಡಿಸುವುದು. 


2. ಶಾಸನ ರಚನೆ 
1 ವಿಧೇಯಕಗಳನ್ನು ಮಂಡಿಸುವುದು 


1 ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) 
(ಎರಡನೇ ತಿದ್ದುಪಡಿ) ವಿಧೇಯಕ, 2೦13 
ಶ್ರೀ ಶಾಮನೂರು ಶಿವಶಂಕರಪ್ಪ ( ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭವೃದ್ಧಿ)(ಎರಡನೇ ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು; 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


2) ಕರ್ನಾಟಕ ಎಣ್ಣೆ ತಾಳೆ (ಸಾಗುವಳ, ಉತ್ಪಾದನೆ ಮತ್ತು ಸಂಸ್ಥರಣೆ ನಿಯಂತ್ರಣ) 
ವಿಧೇಯಕ, 2೦13 
ಶ್ರೀ ಶಾಮನೂರು ಶಿವಶಂಕರಪ್ಪ ( ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಎಣ್ಣಿ ತಾಳೆ (ಸಾಗುವಳ, ಉತ್ಪಾದನೆ ಮತ್ತು 
ಸಂಸ್ಥರಣೆ ನಿಯಂತ್ರಣ) ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


3) ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಧನವಿಯೋಗ (ಸಂಖ್ಯೆ 3) 
ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುವುದು; 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 
ಪು.ತಿ.ನೋ., 


11. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1 ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) 
(ಎರಡನೇ ತಿದ್ದುಪಡಿ). ವಿಛೇಯಕ, 2೦13 


ಶ್ರೀ ಶಾಮನೂರು ಶಿವಶಂಕರಪ್ಪ ( ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ ಸಚಿವರು) ಅವರು:- 


ಅ) 2೦19ನೇ ಸಾಅನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭವ ದ್ಧಿ(ಎರಡನೇ "ತಿದ್ದುಪಡಿ) 
ವಿಧೇಯಕವನ್ನು ತನ್‌ ಬೇಕೆಂದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


2) ಕರ್ನಾಟಕ ಎಣ್ಣೆ ತಾಳೆ (ಸಾಗುವಳ, ಉತ್ಪಾದನೆ ಮತ್ತು ಸ೦ಸ್ಥರಣೆ ನಿಯಂತ್ರಣ) 
ವಿಧೇಯಕ, 2೦13 


ಶ್ರೀ ಶಾಮನೂರು ಶಿವಶಂಕರಪ್ಪ (ಕೃಷಿ ಮಾರುಕಟ್ಟೆ ಮತ್ತು ತೋಟಗಾರಿಕೆ 
ಸಚಿವರು) ಅವರು:- 


ಅ) 2೦13ನೇ ಸಾಅನ ಕರ್ನಾಟಕ ಎಣ್ಣೆ ತಾಳೆ (ಸಾಗುವಳ, ಉತ್ಪಾದನೆ ಮತ್ತು 
ಸಂಸ್ಥರಣಿ ನಿಯಂತ್ರಣ) ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಿಸುವುದು 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 
3) ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2೦13 
ಶ್ರೀ ಸಿದ್ದರಾಮಯ್ಯ ( ಮುಖ್ಯಮಂತ್ರಿಯವರು) ಅವರು:- 


ಅ) 2೦19ನೇ ಸಾಅನ ಕರ್ನಾಟಕ ಧನವಿನಿಯೋಗ (ಸಂಖ್ಯೇ 3) 
ವಿಧೇಯಕವನ್ನು ಪರ್ಯಾಲೋಜಿಸಬೇಕೆ೦ದು ಸೂಚಿಸುವುದು; 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹದಿಮೂರನೇ ಪಟ್ಟ 
ಆ) 1) ದಿನಾಂಕ: ೭3ನೇ ಜುಲೈ, 2೦13ರ 
ಎಂಟನೇ ಪಟ್ಟಯಂದ ತಡೆಹಿಡಿಯಲಾದ  : ಮುಖ್ಯಮಂತ್ರಿಗಳು 


ಶ್ರೀ ಬಸವರಾಜ ರಾಯರೆಡ್ಡಿ 

ಅವರ ಚುಕ್ಕೆ ಗುರುತಿನ 

ಪ್ರಶ್ನೆ ಸಂಖ್ಯೆ:118(639) 
11) ದಿನಾಂಕ: ೭3ನೇ ಜುಲೈ, 2೦13ರ 

ಎಂಟನೇ ಪಟ್ಟಯಂದ ತಡೆಹಿಡಿಯಲಾದ : ಗೃಹ ಸಚಿವರು 
ಶ್ರೀಮತಿ ಹೊಲೆ ಶಶಿಕಲಾ ಅಣ್ಣಾಸಾಹೇಬ್‌ 

ಅವರ ಚುಕ್ಕೆ ಗುರುತಿನ 

ಪ್ರಶ್ನೆ ಸಂಖ್ಯೆ:12೦(೨೦೮) 


ಪು.ತಿ.ನೋ., 


—B- 
ಇ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹದಿನಾಲ್ಕನೇ ಪಟ್ಟ 


1 ದಿನಾಂಕ: ೭5ನೇ ಜುಲೈ, 2೦13ರ 


ಹತ್ತನೇ ಪಟ್ಟಿಯಿಂದ ವರ್ಗಾವಣೆಗೊಂಡ ಯೋಜನೆ ಮತ್ತು ಸಾಂಖ್ಯಕ ಹಾಗೂ 
ಶ್ರೀಮತಿ ಜೊಲ್ಲೆ ಶಶಿಕಲಾ ಅಣ್ಣಾಸಾಹೇಬ್‌ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ಅವರ ಚುಕ್ಕೆ ಗುರುತಿನ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ಪ್ರಶ್ನೆ ಸಂಖ್ಯೆ143(9೨61) ತಂತ್ರಜ್ಞಾನ ಸಚಿವರು 

ಈ) ಅಟತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿಮೂರನೇ ಪಟ್ಣ 

ಉ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹದಿನಾಲ್ಕನೇ ಪಟ್ಟ 


4. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಮಾಗಡಿ ತಾಲ್ಲೂಕಿನ ಮಾಡಬಾಳ್‌ ಹೋಬಳ 
ಕೇಂದ್ರದಲ್ಲ ನೆಮ್ಮದಿ ಕೇಂದ್ರ ಪ್ರಾರಂಭಿಸಿದ್ದು ಮಾಗಡಿಯಿಂದ ದೂರವಿರುವುದರಿಂದ ರೈತರ 
ದೈನಂದಿನ ಕೆಲಸಕಾರ್ಯಗಳಗೆ ಅನಾನುಕೂಲವಾಗಿರುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


2. ಕ್ರೀ ಎಸ್‌.ಆರ್‌. ಶ್ರೀನಿವಾಸ್‌ ಅವರು ಗುಚ್ಚ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲ ಬಸವ 
ವಸತಿ ಯೋಜನೆಯಡಿ ಮಂಜೂರಾಗಿದ್ದ ಮನೆಗಳನ್ನು ರಾಜೀವ್‌ ಗಾಂಧಿ ವಸತಿ 
ನಿಗಮದವರು ತಡೆಹಿಡಿದಿದ್ದು ಅವುಗಳನ್ನು ತೆರವುಗೊಳಸಿ ಫಲಾನುಭವಿಗಳಗೆ ಹಣ 
ಬಡುಗಡೆ ಮಾಡುವ ಬಗ್ಗೆ ವಸತಿ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಲ್ಲೆ ಸೊರಬ ವಿಧಾನಸಭಾ ಕ್ಷೇತ್ರದ 
ವ್ಯಾಪ್ತಿಯಲ್ಲಿ ಅತಿವೃಷ್ಠಿಯ೦ದಾಗಿ ವರದಾ ನದಿಯ ಪ್ರವಾಹದಿಂದ ಹಾನಿಯಾಗುತ್ತಿರುವ 
ಪ್ರದೇಶದ ಜನರಿಗೆ ಪರಿಹಾರ ನೀಡಿ ಪುನರ್‌ವಸತಿ ಕೈಗೊಳ್ಳುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಇ. ತುಕಾರಾಂ ಅವರು ಸಂಡೂರು ತಾಲ್ಲೂಕಿನ ಅಂಕನಾಳ ಕೆರೆಯು 
ಅತಿವೃಷ್ಠಿಯ೦ದ ಒಡೆದಿರುವ ಪ್ರಯುಕ್ತ ಸದರಿ ಕೆರೆಯನ್ನು ಪುನರ್‌ ನಿರ್ಮಿಸುವ ಖಗ್ಗೆ 
ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


೮. ಕ್ರೀ ಜ.ಎನ್‌. ವಿಜಯಕುಮಾರ್‌ ಅವರು ಜಯನಗರ ಉಪನೋಂದಣಾಧಿಕಾರಿಗಳ 
ಕಛೇರಿಯನ್ನು ಜಯನಗರ ಶಾಪಿಂಗ್‌ ಕಾಂಫ್ಲೆಕ್ಸ್‌ಗೆ ಸ್ಥಳಾಂತರ ಮಾಡಲು ಮಹಾನಗರ 
ಪಾಅಕೆ ಒಪ್ಪಿಗೆ ನೀಡಿದ್ದರೂ ಸ್ಥಳಾಂತರ ಮಾಡದಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 

ಪು.ತಿ.ನೋ., 


—4- 
6. ಶ್ರೀ ಕೆ.ಎಂ. ತಿಮ್ಮರಾಯಪ್ಪ ಅವರು ಪಾವಗಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 
ಅರ್ಹ ಫಲಾನುಭವಿಗಳಗೆ ಬಪಿಎಲ್‌ ಪಡಿತರ ಚೀಟ ದೊರೆಯದೆ 
ತೊ೦ದರೆಯುಂಟಾಗಿರುವ ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳ ಸಚಿವರ ಗಮನ ಸೆಳೆಯುವುದು. 


7. ಡಾ| ಎಸ್‌.ಶಿವರಾಜ್‌ ಪಾಟೀಲ್‌ ಅವರು ರಾಯಚೂರಿನಲ್ಲ ಕೆ.ಐ.ಎ.ಡಿ.ಬ ಅವರು 
ಹೊಸ ಬಡಾವಣೆಗಳನ್ನು ನಿರ್ಮಿಸಲು ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದು 
ಸದರಿ ಜಮೀನುಗಳನ್ನು ಭೂಸ್ತಾಧೀನದಿಂದ ಕೈಬಡುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


5. ಡಾ| ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಜೀದರ್‌ ನಗರದಲ್ಲ ಸಮರ್ಪಕ 
ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆಯುಂಬಾಗುತ್ತಿರುವುದರಿಂದ 
ಆದ್ಯತೆಯ ಮೇಲೆ ಒಳಚರಂಡಿ ವ್ಯವಸ್ಥೆ ಕಲ್ಪಸುವ ಖಗ್ಗೆ ಮಾನ್ಯ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್‌ ಮತ್ತು 
ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಪಿ ರಾಜೀವ್‌ ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದಲ್ಲ ಹೆಚ್ಚನ ಪ್ರಮಾಣದಲ್ಲ 
ನೋಂದಣಿ ಶುಲ್ಕ ವಸೂಅ ಮಾಡುತ್ತಿರುವುದರಿಂದ ಬಡ  ವಿದ್ಯಾರ್ಥಿಗಳಗೆ 
ತೊಂದರೆಯುಂಬಾಗಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಕೆಯುವುದು. 


1೦. ಶ್ರೀ ಕೆ.ಎಂ.ಶಿವಅಂಗೇಗೌಡ ಅವರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವ್ಯದ್ಧಿ 
ಮಂಡಳಯವರು ಕೈಗಾರಿಕಾ ಘಟಕಗಳಲ್ಲ ಕೆಲಸ ನಿರ್ವಹಿಸುತ್ತಿರುವ ಕೂಅ ಕಾರ್ಮಿಕರ 
ವಸತಿ ಸೌಲಭ್ಯಕ್ಕಾಗಿ ರೈತರಿಂದ ಜಮೀನನ್ನು ಸ್ವಾಧೀನಪಡಿಸಿಕೊ೦ಡು ನಿವೇಶನದ 
ಅಭಿವೃದ್ಧಿಗಾಗಿ ಪ್ರಮುಖ ಅಭಿವೃದ್ಧಿದಾರರಿಗೆ ಭೂಮಿಯನ್ನು ನೀಡಿರುವ ಬಗ್ಗೆ ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


1. ಶ್ರೀ ಡಿ. ನಾಗರಾಜಯ್ಯ ಅವರು ಪ್ಲಾಸ್ಟಿಕ್‌ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ 
ಪರಿಸರ ಮಾಲನ್ಯವನ್ನು ನಿಯಂತ್ರಿಸುವ ಬಗ್ಗೆ ಮಾನ್ಯ ಅರಣ್ಯ ಸಚಿವರ ಗಮನ 
ಸೆಳೆಯುವುದು. 


12. ಶ್ರೀ ಹೆಚ್‌. ಎಸ್‌. ಶ್ರೀನಿವಾಸ್‌ ಅವರು ಜೀರೂರಿಸಿ೦ದ ಅಜ್ಜಂಪುರದ ಮಾರ್ಗವಾಗಿ 
ಚನ್ನಗಿರಿವರೆಗಿನ ರಾಜ್ಯ ಹೆದ್ದಾರಿಯನ್ನು ದುರಸ್ತಿ ಕಾರ್ಯಕ್ಕಾಗಿ ಗ್ಯಾಮನ್‌ ಇಂಡಿಯಾ 
ಕಂಪನಿಗೆ ಗುತ್ತಿಗೆ ನೀಡಿದ್ದರೂ ಇದುವರೆವಿಗೂ ದುರಸ್ತಿಗೊಳಸದಿರುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


13. ಶ್ರೀ ಹೆಚ್‌. ಕೆ. ಕುಮಾರಸ್ವಾಮಿ ಅವರು ಸಕಲೇಶಮರ ಪ್ರಥಮ ದರ್ಜೆ ಕಾಲೇಜನಲ್ಲ 
ಉಪನ್ಯಾಸಕರು, ಗ್ರಂಥಪಾಲಕ, ಗುಮಾಸ್ತರು ಮತ್ತು ಪ್ರಾಂಶುಪಾಲರ ಹುದ್ದೆಗಳು 
ಖಾಅಯಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ 
ಸೆಳೆಯುವುದು. | 
ಪು.ತಿ.ನೋ., 


-೮- 


14. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ಬಜಾಪುರ ಜಲ್ಲೆಯ ಬಸವನ ಬಾಗೇವಾಡಿ 
ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮನಗೂಳ ಮತ್ತು ನಿಡಗುಂದಿ ಗ್ರಾಮಗಳನ್ನು ಕೇಂದ್ರ 
ಸ್ಥಳವನ್ನಾಗಿರಿಸಿ ಹೊಸ ಹೋಬಳ ಕೇಂದ್ರಗಳನ್ನು ರಚಿಸುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ವಿಶ್ವನಾಥ ಪಾಟೀಲ್‌ ಅವರು ಬೆಳವಡಿ ಮಲ್ಲಮ್ಮನ ಉತ್ಸವವನ್ನು ನಡೆಸುತ್ತಿರುವ 
ಹಿನ್ನಲೆಯಲ್ಲಿ ಈ ಊರನ್ನು ಪ್ರವಾಸಿ ತಾಣವಾಗಿ ಮಾಡುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ 
ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಎಸ್‌.ಟ. ಸೋಮಶೇಖರ್‌ ಅವರು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಅಕೆಯಲ್ಲ ಕಸ ವಿಲೆವಾರಿ ಮಾಡಲು ಹೊಸ ಮಸೂದೆಯನ್ನು ಹಾರಿಗೊಳಸಿದ್ದರೂ 
ಅಧಿಕಾರಿಗಳು ಕ್ರಮಕ್ಕೆಗೊಳ್ಳದಿರುವ ಬಣ್ಣೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


17. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳ 
ವತಿಯಿಂದ ಹಾಸನ ಕೈಗಾರಿಕಾ ಬೆಳವಣಿಗೆ ಕೇಂದ್ರದಲ್ಲಿ ವಿಶೇಷ ಆರ್ಥಿಕ ವಲಯ 
ಯೋಜನೆಯಡಿ ಎಕೋ ರೆಸಾರ್ಟ್‌ನ್ನು ಪ್ರಾರಂಭಸಲು ಗ್ರಾಮಕ್ಕೆ ಸೇರಿದ ದೇವಸ್ಥಾನ 
ಪ್ರದೇಶವನ್ನು ಮಂಜೂರು ಮಾಡಿದ್ದು ಉದ್ದೇಶಿತ ಕೈಗಾರಿಕೆಯನ್ನು ಪ್ರಾರಂಭಸದಿದ್ದೇ 
ಜಮೀನನ್ನು ವಾಪಸ್ಸು ಪಡೆಯುವ" ಬಗ್ಗೆ" ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವ 


18. ಶ್ರೀ ಜೆ. ಆರ್‌. ಲೋಬೋ ಅವರು ದಕ್ಷಿಣ ಕನ್ನಡ ಜಲ್ಲೆಯ ಸಂಪಾಜೆಯಂದ 
ಮಾಣಿವರೆಗಿನ ರಾಜ್ಯ ಹೆದ್ದಾರಿಯನ್ನು ಕೆಆರ್‌ಡಿಸಿಎಲ್‌ ಮುಖಾ೦ತರ ಕೆಎಂಸಿ ಸಂಸ್ಥೆಗೆ 
ಅಭವೃದ್ಧಿಗೊಳಸಲು ಗುತ್ತಿಗೆ ಕೊಟ್ಟದ್ದರೂ ರಸ್ತೆಯನ್ನು ತ್ವರಿತವಾಗಿ ಪೂರ್ಣಗೊಳಸದೆ 
ಜನರಿಗೆ ತೊ೦ದರೆಯುಂಟಾಗುತ್ತಿರುವ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚಿವರ 
ಗಮನ ಸೆಳೆಯುವುದು. 


19. ಶ್ರೀ ಮನೋಹರ ಹೆಚ್‌ ತಹಶೀಲ್ದಾರ್‌ ಅವರು ಹಾವೇರಿ ಜಲ್ಲೆ ಹಾನಗಲ್‌ 
ಪುರಸಭೆಯಿಂದ ಹಂಚಿಕೆ ಮಾಡಲಾದ ನಿವೇಶನದ ಬಗ್ಗೆ ಪುನರ್‌ ಪರಿಶೀಅಸಿ ಅರ್ಹ 
ಫಲಾನುಭವಿಗಳಗೆ ನಿವೇಶನಗಳನ್ನು ಹ೦ಚಿಕೆ ಮಾಡುವ ಬಗ್ಗೆ ಮಾನ್ಯ ಪೌರಾಡಳತ, 
ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, 
ಹಜ್‌ ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


2೦. ಡಾ ಕೆ.ಸುಧಾಕರ್‌ ಅವರು ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಜನ್ನಾಲಕುಂಟೆ 
ಪ್ರದೇಶವನ್ನು ಗಣಿಗಾರಿಕೆಯಿಂದ ರಕ್ಷಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


21. ಶ್ರೀ ಎಂ. ರಾಜಣ್ಣ ಅವರು ಚಿಕಬಳ್ಳಾಮರ ಜಲ್ಲೆ ಶಿಡ್ಲಘಟ್ಟ ನಗರದಲ್ಲ ಸಿಲ್ಡ್‌ ಟೆಕ್‌ 
ಪಾರ್ಕ್‌ ನಿರ್ಮಾಣ ಮಾಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ 
ಸೆಳೆಯುವುದು. 


ಪು.ತಿ.ನೋ., 


—6- 
22. ಶ್ರೀ ಜ.. ನಿಂಗಯ್ಯ ಅವರು ಸಿಂಗಸಂದ್ರ ಗ್ರಾಮ ಮತ್ತು ಕೂಡ್ಲು ಗ್ರಾಮಗಳಗೆ 
ಹೊಂದಿಕೊಂಡಿರುವ ಎ.ಇ.ಸಿ.ಎಸ್‌. ಬಡಾವಣೆಯಲ್ಲ ಮೂಲಭೂತ ಸೌಲಭ್ಯವಿಲ್ಲದೇ 
ಅಲ್ಲನ ನಾಗರೀಕರು ತೊಂದರೆ ಅನುಭವಿಸುತ್ತಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ 
ಗಮನ ಸೆಳೆಯುವುದು. 


28. ಶ್ರೀ ಕೆ.ಎನ್‌.ರಾಜಣ್ಣ ಅವರು ಬೃಹತ್‌ ಬೆಂಗಳೂರು ಮಹಾನಗರ ಪಾಅಕೆಯ 
ವಾರ್ಡ್‌ ನಂಬರ್‌ 5೦ರಲ್ಲನ ಕಸ್ತೂರಿನಗರ ರಾಜೀವ್‌ ನಗರ ಮತ್ತು ಬಾಣಸವಾಡಿಯ 
ಮೂಲಕ ಹಾದು ಹೋಗುವ ರಸ್ತೆಯು ಕಿರಿದಾಗಿರುವುದರಿಂದ ವಾಹನ ಸಂಚಾರಕ್ಕೆ 
ತೊ೦ದರೆಯುಂಟಾಗಿರುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


24. ಡಾ| ಕೆ. ಶ್ರೀನಿವಾಸ ಮೂರ್ತಿ ಅವರು ರಾಜ್ಯದಲ್ಲ 2೦೦೮6-೦7ರಲ್ಲ ಸ್ಥಾಪಿಸಲಾದ 
ವೈದ್ಯಕೀಯ ಕಾಲೇಜುಗಳಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 
ನೇಮಕಗೊಂಡ ವೈದ್ಯರುಗಳನ್ನು ಖಾಯಂಗೊಳಸಿ. ಬಡ್ತಿ ನೀಡಲು ರಾಜ್ಯ 
ಉಚ್ಛನ್ಯಾಯಾಲಯದಿಂದ ಆದೇಶವಾಗಿದ್ದರೂ ಸರ್ಕಾರ ಕ್ರಮಕೈಗೊಳ್ಳದಿರುವ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


2೮. ಕ್ರೀ ಕೆ.ಜ. ಪ್ರಸನ್ನಕುಮಾರ್‌ ಅವರು ಶಿವಮೊಗ್ಗ ಜಲ್ಲಾದ್ಯಂತ ಭಾರಿ ಮಳೆಯಿಂದಾಗಿ 
ಸಾರ್ವಜನಿಕರ ಆಸ್ತಿ-ಪಾಸ್ತಿಗೆ ನಷ್ಟ ಉಂಟಾಗಿದ್ದು ಪರಿಹಾರ ನೀಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 


26. ಶ್ರೀ ರವಿ ಸುಬ್ರಹ್ಮಣ್ಯ ಅವರು 1೨೨4-೨5ನೇ ಸಾಅಸಿ೦ದ ಪ್ರಾರಂಭವಾದ ಅನುದಾನ 
ರಹಿತ ಶಾಲಾ-ಕಾಲೇಖುಗಳಗೆ ಅನುದಾನ ಬಡುಗಡೆಯಾಗದಿರುವ ಬಗ್ಗೆ ಮಾನ್ಯ 
ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಎಸ್‌.ಟ. ಸೋಮಶೇಖರ್‌, ಕೆ.ಎನ್‌. ರಾಜಣ್ಣ ಮತ್ತು ಕೆ.ಷಡಕ್ಷರಿ 
ಅವರುಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಂದ ಸರ್‌.ಎಂ.ವಿಶ್ವೇಶ್ವರಯ್ಯ 
ಬಡಾವಣೆ, ನಾಡಪ್ರಭು ಕೆಂಪೇಗೌಡ ಬಡಾವಣಿ, ಜ್ಞಾನಭಾರತಿ ಬಡಾವಣಿ ಹಾಗೂ 
ಬನಶಂಕರಿ ಬಡಾವಣೆಗಳ ನಿರ್ಮಾಣಕ್ಕೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡು 
ಪರಿಹಾರವಾಗಿ ಬದಲ ನಿವೇಶನವನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿರುವ ಬಗ್ಗೆ 
ಚರ್ಚೆ. 


2. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಎನ್‌.ಚಲುವರಾಯಸ್ವಾಮಿ ಮತ್ತು 
ಹೆಚ್‌.ಸಿ.ಖಾಲಕೃಷ್ಣ ಅವರುಗಳು ರಾಮನಗರ ತಾಲ್ಲೂಕು ಬಡದಿ ಹೋಖಳಯ 
ಬೈರಮಂಗಳ ಕೆರೆಗೆ ಬೆ೦ಗಳೂರು ಕೊಳಚೆ ನೀರು ಸೇರಿ ಜನ ಜಾನುವಾರುಗಳಗೆ 
ತೊಂದರೆಯುಂಬಾಗುತ್ತಿರುವುದರಿಂದ ಕೊಳಚೆ. ನೀರಿನ ಶುದ್ದೀಕರಣ ಘಟಕವನ್ನು 
ಪ್ರಾರಂಭಿಸಿ ಆ ಭಾಗದ ಜನರಿಗೆ ಶುದ್ಧ ಕುಡಿಯುವ ನೀರು ಮತ್ತು ನಿರಂತರ ವಿದ್ಯುತ್‌ 
ಸರಬರಾಜು ಮಾಡುವ ವಿಷಯದ ಬಗ್ಗೆ ಚರ್ಚೆ. 

ಪು.ತಿ.ನೋ., 


Ray N 


ey 

3. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ಹೆಚ್‌.ಡಿ.ರೇವಣ್ಣ, ಎಸ್‌. ಆರ್‌. 
ಮಹೇಶ್‌, ಕೆ.ಎಂ.ಶಿವಆಂಗೇಗೌಡ ಮತ್ತು ಹೆಚ್‌.ಸಿ.ಬಾಲಕೃಷ್ಣ ಅವರುಗಳು ರಾಜ್ಯದಲ್ಲ 
ತಾಲ್ಲೂಕು ಹಾಗೂ ಜಲ್ಲಾ ಮಟ್ಟದಲ್ಲ ಹೊಸದಾಗಿ ಸರ್ಕಾರಿ ಶಾಲಾ ಕಾಲೇಜುಗಳು 
ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್‌ಗಳಲ್ಲ ವಸತಿ ವ್ಯವಸ್ಥೆ 
ಇಲ್ಲದೇ ವಿದ್ಯಾರ್ಥಿಗಳಗೆ ತೊ೦ದರೆಯಾಗಿರುವ ವಿಷಯದ ಬಗ್ಗೆ ಚರ್ಚೆ. 


4. ಶ್ರೀಯುತರುಗಳಾದ ಪಿ. ರಾಜೀವ್‌, ತಿಪ್ಪೇಸ್ಟಾಮಿ ಮತ್ತು ಅವರು ಕಬ್ಬು ಬೆಲೆ ನಿಗದಿ 
ಮಾಡದಿರುವುದರಿಂದ ಉಂಟಾಗಿರುವ ತೊಂದರೆಯ ಬಗ್ಗೆ ಚರ್ಚೆ. 


6. ಅರ್ಧ ಗಂಟೆ ಕಾಲಾವಧಿ ಚರ್ಚೆ 


1. ಶ್ರೀ ಹೆಚ್‌.ಎಸ್‌. ಶಿವಶಂಕರ್‌ ಅವರು “ಆರೋಗ್ಯ ಕವಚ ಯೋಜನೆ” ಬಗ್ಗೆ ದಿನಾಂಕ: 
2೮.೦7.2೦1೪ ರಂದು ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳ 10ನೇ ಪಣ್ಟಯಲ್ಲನ ಪ್ರಶ್ನೆ 
ಸ೦ಖ್ಯೆ: 138 (1262ಕ್ಕೆ ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ 
ಚರ್ಚಿಸುವುದು. 


2. ಶ್ರೀ ಕೆ.ಎಂ.ಶಿವಅಂಗೇಗೌಡ ಅವರು “ಕೆ.ಐ.ಎ.ಡಿ.ಆ. ಇಲಾಖೆಯಿಂದ ಜಮೀನು 
ನೀಡುವುದು” ಬಗ್ಗೆ ದಿನಾಂಕ; 23.೦7.2೦18 ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 
8ನೇ ಪಟ್ಟಯಲ್ಣನ ಪ್ರಶ್ನೆ ಸಂಖ್ಯೆ: 106 (1043)ಕ್ಕೆ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


3. ಶ್ರೀ ಯಶವ೦ತರಾಯಗೌಡ ವಿಠ್ಠಲಗೌಡ ಪಾಟೀಲ್‌ ಅವರು “ಕಲಂ 371ರಲ್ಲ 
ಜಜಾಪುರ ಜಲ್ಲೆಯನ್ನು ಸೇರ್ಪಡೆ ಮಾಡುವುದು” ಬಗ್ಗೆ ದಿನಾಂಕ: 23.೦7.2೦13 ರಂದು 
ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 8ನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: 1೦7(1೦99)ಕ್ಕೆ 
ಒದಗಿಸಿರುವ ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


4. ಶ್ರೀ ಶಿವಾನಂದ ಎಸ್‌ ಪಾಟೀಲ್‌ ಅವರು “ಜಜಹಾಪುರದಿ೦ದ ಬಾಗಲಕೋಟಿ ಹಾಗೂ 
ಬೆಂಗಳೂರಿಗೆ ಬರುವ ಮಾರ್ಗದಲ್ಪ ಆಲಮಟ್ಟಿ ಕೆಕಳಭಾಗದಲ್ತ್ಪರುವ ಎನ್‌.ಹೆಚ್‌- 13ರಲ್ಲಿ 
ಬರುವ ಹಳೆಯ ಕೃಷ್ಣಾ ಸೇತುವೆ ಸಂಪೂರ್ಣ ಹಾಳಾಗಿದ್ದು, ಸಂಚಾರ 
ಸ್ಥಗಿತಗೊಂಡಿರುವುದರಿಂದ ಸೇತುವೆ ದುರಸ್ತಿ ಮಾಡುವ” ಬಗ್ಗೆ ದಿನಾ೦ಕ: 2೨.೦7.2೦13 
ರಂದು ಸದನದಲ್ಲಿ ಶೂನ್ಯ ವೇಳೆಯಲ್ಲ ಕೇಳದ ಪ್ರಶ್ನೆಗೆ ಸಂಬಂಧಿಸಿದಂತೆ ಅರ್ಧ ಗಂಟಿ 
ಕಾಲ ಚರ್ಚಿಸುವುದು. 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/Kla) 


